ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 26-03-2021 ಪ್ರಶ್ನೆ ಸ೦ಖ್ಯೆ: 1961(2278) 
ಸದಸ್ಯರ ಹೆಸರು ಮತ್ತು ಕ್ಲೇತ್ರ: ಶ್ರೀಕೆ.ಎ.ತಿಷ್ಟೇಸ್ವಾಮಿ( ನಾಮನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 26-03-2021 


ಉತ್ತರಿಸುವ ಸಚಿವರು: ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಬಿವೃದ್ದಿ ಹಾಗೂ ವಿಕಲಚೇತನರ ಮತ್ತು 
ಹಿರಿಯ ನಾಗರಿಕರ ಸಬಲೀಕರಣ ಸಚಿವರು 


ವಿಷಯ: ಸಂಯೋಜಿತ ಮಕ್ಕಳ ಅಭಿವೃದ್ಧಿ ಯೋಜನೆ (1೦s) ಹಾಗೂ ಮಹಿಳೆಯರ ಸಬಲೀಕರಣ ಮತ್ತು 
ರಕ್ಷಣೆ ಯೋಜನೆ 


(ಅ) ಕೇ೦ದ್ರ ಸರ್ಕಾರ ಪುರಸ್ಮಂತ ಮಹತ್ವಾಕಾಂಕ್ಷೆ ಯೋಜನೆಗಳಾದ ಸಂಯೋಜಿತ ಮಕ್ಕಳ 
ಅಭಿವೃದ್ಧಿ ಯೋಜನೆ (೦s) ಹಾಗೂ ಮಹಿಳೆಯರ ಸಬಲೀಕರಣ ಮತ್ತು ರಕ್ಷಣೆ ಯೋಜನೆ 
ಅಡಿ ಕಳೆದ 3 ವರ್ಷಗಳಲ್ಲಿ ಕೇಂದ್ರದಿಂದ ರಾಜ್ಯಕ್ಕೆ ದೊರಕಿರುವ ಆರ್ಥಿಕ ನೆರವೆಷ್ಟು; 
(ಸಂಪೂರ್ಣ ಮಾಯಿತಿ ನೀಡುವುದು) 


(ಆ) ಈ ಆರ್ಥಿಕ ನೆರವು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಯಾವ ಅನುಪಾತದಲ್ಲಿ 
ನೀಡಲಾಗುತ್ತದೆ ಮತ್ತು ಈ ಯೋಜನೆಗಳ ಸ್ಥೂಲ ರೂಪು-ರೇಷೆಗಳೇನು; (ವಿವರ ನೀಡುವುದು) 


(ಇ) ಕೇಂದ್ರ ಸರ್ಕಾರದ ಈ ಯೋಜನೆಗಳ ಅಡಿಯಲ್ಲಿ ದೊರೆತಿರುವ ಎಲ್ಲಾ ಆರ್ಥಿಕ 
ನೆರವನ್ನು ಪೂರ್ಣವಾಗಿ ಬಳಸಲಾಗಿದೆಯೇ; ಭೌತಿಕ-ಆರ್ಥಿಕ ಗುರಿ ಮತ್ತು ಸಾಧನೆಗಳೇನು? 
(ಕಳೆದ 3 ವರ್ಷಗಳ ವಿವರವನ್ನು ಒದಗಿಸುವುದು) 


